ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಸರ್ಕಾರಿ ಸೀಟಿ ಪಡೆದ ವೈದ್ಯರು ಪಾವತಿಸಬೇಕಾದ ದಂಡದ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
1024 (1068) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಡ್ಡಾಯ ಸರ್ಕಾರಿ ಸೇವೆಯಿಂದ ಬಿಡುಗಡೆ ಹೊಂದಲು ಸರ್ಕಾರಿ ಸೀಟಿ ಪಡೆದ ಮೈದ್ಯರು 
ಪಾವತಿಸಬೇಕಾದ ದಂಡದ ಮೊತ್ತವೆಷ್ಟು; ಈ ಕುರಿತು ನಿಯಮಗಳೇನು ; ದಂಡ ಪಾವತಿಯಲ್ಲಿ 
ವಿನಾಯಿತಿ ನೀಡಲು ಇರುವ ನಿಯಮಗಳೇನು ; ಪ್ರತಿಯನ್ನು ಒದಗಿಸುವುದು; 


(ಆ) ಕಳೆದ 3 ವರ್ಷಗಳಲ್ಲಿ ಈ ರೀತಿಗಾಗಿ ಪಾವತಿಸಿ ಕಡ್ಡಾಯ ಸರ್ಕಾರಿ ಸೇವೆಯಿಂದ ವಿನಾಯಿತಿ ಪಡೆದ 
ಮೈದ್ಯರ ಸಂಖ್ಯೆ ಎಷ್ಟು ; (ಹೆಸರು, ವಿಳಾಸದೊಂದಿಗೆ ಅವರು ಪಾವತಿಸಿದ ದಂಡದ ಕುರಿತು 
ಮಾಹಿತಿಯನ್ನು ನೀಡುವುದು) 


(ಇ) ದಂಡವನ್ನು ಪಾವತಿಸದೆ ಕಡ್ಡಾಯ ಸರ್ಕಾರಿ ಸೇವೆಯಿಂದ ವಿನಾಯಿತಿಯನ್ನು ಪಡೆಯಲು ಇರುವ 
ಅವಕಾಶಗಳೇನು ; ಈ ಅವಕಾಶಗಳನ್ನು ಬಳಸಿ ಎಷ್ಟು ವೈದ್ಯರು ಕಡ್ಡಾಯ ಸರ್ಕಾರಿ ಸೇವೆಯಿಂದ 
ಬಿಡುಗಡೆ ಹೊಂದಿರುತ್ತಾರೆ ; ದಂಡ ಪಾವತಿ ಕಡ್ಡಾಯ ಸರ್ಕಾರಿ ಸೇವೆಯಿಂದ ಬಿಡುಗಡೆ ಹೊಂದಲು 
ಇರುವ ಅವಕಾಶವನ್ನು ರದ್ದುಗೊಳಿಸಲು ಸರ್ಕಾರ ಚಿ೦ತನೆ ನಡೆಸಿದೆಯೆಳ; ಇಲ್ಲವಾದಲ್ಲಿ, ಈ ಕುರಿತು 
ಯಾವಾಗ ಕ್ರಮ ಕೈಗೊಳ್ಳಲಾಗುವುದು; 


(ಈ) ದಂಡವನ್ನು ಪಾವತಿಸದೆ ಕಡ್ಡಾಯ ಸರ್ಕಾರಿ ಸೇವೆಯನ್ನು ಮಾಡದಿರುವ ವೈದ್ಯರ ಪ್ರಾಕ್ಟೀಸ್‌ 
ಲೈಸನ್ಸ್‌ ರದ್ದು ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ; ದಂಡವನ್ನು ಪಾವತಿಸದ ಎಷ್ಟು ವೈದ್ಯರ 
ಪ್ರಾಕ್ಟೀಸ್‌ ಲೈಸನ್ಸ್‌ ರದ್ದುಗೊಳಿಸಲಾಗಿದೆ ; (ಹೆಸರಿನೊಂದಿಗೆ ಮಾಹಿತಿ ನೀಡುವುದು) 


(ಉ) ಸರ್ಕಾರಿ ಸೀಟು ಪಡೆದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲೇಬೇಕು 
ಎಂಬ ನಿಯಮ ರೂಪಿಸುವ ಬಗ್ಗೆ ಸರ್ಕಾರದ ನಿಲುವೇನು ? 


